CPMG/KA/ BG-GPO/13/2003-2005 


ವಿಶ್ವಮಾನವ ವರ್ಷ 


ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಬೆಂಗಳೂರು, ಗುರುವಾರ, ಜೂನ್‌ ೩, ೨೦೦೪ (ಜೇಷ್ಠ ೧೩, ಶಕ ವರ್ಷ ೧೯೨೬) 


ಸಂಪುಟ ೧೩೯ 








ಸಂಚಿಕೆ ೨೩ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 122 ರಾಲೆಪ 2004, ಬೆಂಗಳೂರು, ದಿನಾಂಕ: 13ನೇ ಮೇ 2004 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಲೆಕ್ಕಪರಿಶೋಧನಾಧಿಕಾರಿಗಳಿಗೆ ವೇತನ ಶ್ರೇಣಿ ರೂ.7400-200-8800-260- 
10880-320-13120 ಹೊಂದಿರುವ ಸಹಾಯಕ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ 


ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಸಳಕ್ಕೆ ವರ್ಗಾಯಿಸಿ ನೇಮಿಸಲಾಗಿದೆ. 



































ಕ್ರಮ ಲೆಕ್ಕಪರಿಶೋಧನಾಧಿಕಾರಿ ಹುದ್ದೆಯಲ್ಲಿ ಪ್ರಸ್ತುತ ಕಾರ್ಯ ಸಹಾಯಕ ನಿಯಂತ್ರಕರಾಗಿ ಮುಂಬಡ್ತಿ ಮೇಲೆ ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳ 

1 ಶಿ 3 

1 ಶ್ರೀ ಕೆ.ಜಿ. ಗೆದ್ದಪ್ಪನವರ್‌, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಗದಗ್‌ 
ಲೆಕ್ಕಪರಿಶೋಧನಾಧಿಕಾರಿ, ಹುಬ್ಬಳ್ಳಿ-ಧಾರವಾಡ ನಗರಾಭಿವೃದ್ದಿ ಹೊಸದಾಗಿ ಸೃಜಿಸಿರುವ ಹುದ್ದೆ 
ಪ್ರಾಧಿಕಾರ, ಹುಬ್ಬಳ್ಳಿ 

2 ಶ್ರೀ ಪಿ.ವಿ. ವೆಂಗಣ್ಣ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ರಾಯಚೂರು 
ಲೆಕ್ಕಪರಿಶೋಧನಾಧಿಕಾರಿ, ಕಾರ್ಯಪಾಲಕ ಅಭಿಯಂತರರ ಕಛೇರಿ, | ಇಲ್ಲಿ ಶ್ರೀ ಎಸ್‌.ಎಸ್‌. ಪಡನಾಡ್‌ರವರ 
ನಂ.5, ಕಾಲುವೆ ವಿಭಾಗ, ಯರಮರಸ್‌ ಕ್ಯಾಂಪ್‌, ರಾಯಚೂರು. | ವರ್ಗಾವಣೆಯಿಂದ ತೆರವಾದ ಹುದ್ದೆ 

3 ಶ್ರೀ ಎಂ.ಆರ್‌. ರಾಜಣ್ಣ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೋಲಾರ ಇಲ್ಲಿ 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ಶ್ರೀ ಕೆ.ಎನ್‌. ಗಂಗಾಧರ್‌ರವರ ಬಡ್ತಿಯಿಂದ ತೆರವಾದ 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಬೆಂಗಳೂರು. ಹುದ್ದೆ 

4 ಶ್ರೀ ಡಿ. ಕೆಂಪಯ್ಯ, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ 
ಲೆಕ್ಕಪರಿಶೋಧನಾಧಿಕಾರಿ, ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ. ವರ್ತುಲ, ಶಿವಮೊಗ್ಗ - ಇಲ್ಲಿ ಖಾಲಿ ಇರುವ ಹುದ್ದೆ 

5 ಶ್ರೀ ಪಿ.ಎಂ. ಕರಿಕಟ್ಟಿ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬಾಗಲಕೋಟೆ - 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ಶ್ರೀ ಬಿ.ಎಸ್‌. ನೇಗಿನಾಳ್‌ ರವರ ವರ್ಗಾವಣೆಯಿಂದ 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಬಾಗಲಕೋಟೆ. ತೆರವಾದ ಹುದ್ದೆ. 

6 ಶ್ರೀ ಕೆ.ಕೆ. ಗುಡೋಡಗಿ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಧಾರವಾಡ - 
ಲೆಕ್ಕಪರಿಶೋಧನಾಧಿಕಾರಿ, ಕಾರ್ಯಪಾಲಕ ಅಭಿಯಂತರರ ಕಛೇರಿ, | ಶ್ರೀಮತಿ ಲಲಿತಾ ಸಿ. ಲಮಾಣಿಯವರ 
ಜಿ.ಆರ್‌.ಬಿ.ಸಿ. ವಿಭಾಗ, ಗೋಕಾಕ್‌. ಮುಂಬಡ್ತಿಯಿಂದ ತೆರವಾದ ಹುದ್ದೆ. 

7 ಶ್ರೀ ಎಂ.ಬಿ. ಹೊನ್ನಪ್ಪನವರ್‌ ಮುಖ್ಯ ಲೆಕ್ಕಾಧಿಕಾರಿ, ಮಹಾನಗರ ಪಾಲಿಕೆ, 
ಲೆಕ್ಕಪರಿಶೋಧನಾಧಿಕಾರಿ, ಕಾರ್ಯಪಾಲಕ ಅಭಿಯಂತರರ ಕಛೇರಿ, | ಬೆಳಗಾವಿ- ಶ್ರೀ ಎ.ಜೆ. ಬಡಾಳೆರವರ ನಿವೃತ್ತಿಯಿಂದ 
ಜಿ.ಆರ್‌.ಬಿ.ಸಿ. ವಿಭಾಗ ನಂ-5., ಕೌಜಲಗಿ ಕ್ಯಾಂಪ್‌, ತೆರವಾದ ಹುದ್ದೆ. 
ಬೆಳಗಾವಿ ಜಿಲ್ಲೆ. 





(೩೧೩) 





















































೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೦೪ ಭಾಗ - ೨ 

1 2 3 

8 | ಶ್ರೀ ಎನ್‌.ಆರ್‌. ಚಂದು, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ 
ಲೆಕ್ಕಪರಿಶೋಧನಾಧಿಕಾರಿ, ಸರ್ಕಾರಿ ಲೆಕ್ಕಪರಿಶೋಧಕರ ಕಛೇರಿ, ವರ್ತುಲ, ಧಾರವಾಡ - ಶ್ರೀ ಎಫ್‌.ಹೆಚ್‌. ಚಲವಾದಿ 
ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ರವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 

9 ಶ್ರೀ ಆರ್‌.ಎನ್‌. ಕೇಶವ ಮೂರ್ತಿ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಮೈಸೂರು ದ 
ಲೆಕ್ಕಪರಿಶೋಧನಾಧಿಕಾರಿ, ಕಾರ್ಯಪಾಲಕ ಅಭಿಯಂತರರ ಕಛೇರಿ, | ಶ್ರೀ ಕೆ.ಎಸ್‌. ಶಶಿಧರ್‌ರವರ ಮುಂಬಡ್ತಿಯಿಂದ 
ಕೆ.ಆರ್‌.ಎಸ್‌. ಆಧುನೀಕರಣ ಮತ್ತು ಮಧ್ಯಮ ನೀರಾವರಿ ತೆರವಾದ ಹುದ್ದೆ. 
ಯೋಜನಾ ವಿಭಾಗ, ಮಳವಳ್ಳಿ, ಮಂಡ್ಯ ಜಿಲ್ಲೆ. 

10 | ಶ್ರೀ ಎಸ್‌. ನಾಗರಾಜು, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಮಂಡ್ಯ - 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ಶ್ರೀ ಸಿದ್ಧರಾಜುರವರ ಮುಂಬಡ್ತಿಯಿಂದ ತೆರವಾದ 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಮಂಡ್ಯ. ಹುದ್ದೆ. 

11 | ಶ್ರೀ ವಿ.ಎಂ. ಶಿಂಪಿ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೊಪ್ಪಳ. 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ಹೊಸದಾಗಿ ಸೃಜಿಸಿರುವ ಹುದ್ದೆ. 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಹಾವೇರಿ. 

12 | ಶ್ರೀ ಎನ್‌.ಆರ್‌. ನರಸಿಂಹ ಮೂರ್ತಿ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌ (ನಗರ), 
ಲೆಕ್ಕಪರಿಶೋಧನಾಧಿಕಾರಿ, ಸರ್ಕಾರಿ ಲೆಕ್ಕಪರಿಶೋಧಕರ ಕಛೇರಿ, ಬೆಂಗಳೂರು - ಶ್ರೀ ಶ್ರೀನಿವಾಸಗೌಡರವರ 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. ಮುಂಬಡ್ತಿಯಿಂದ ತೆರವಾದ ಹುದ್ದೆ. 

13 | ಶ್ರೀ ಸಿ.ಆರ್‌. ಅರವಿಂದ್‌, ಸಹಾಯಕ ನಿಯಂತ್ರಕರು (ಇತರೆ ತನಿಖೆ), ರಾಜ್ಯ 
ನಿಯಂತ್ರಕರ ಕಛೇರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಕೇಂದ್ರ ಕಛೇರಿ, ಲೆಕ್ಕಪತ್ರ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು - 
ಬೆಂಗಳೂರು. ಖಾಲಿ ಹುದ್ದೆ. 

14 | ಶ್ರೀ ಸಿ.ಎ. ಸಾಲೋಟಗಿ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬಿಜಾಪುರ 
ಲೆಕ್ಕಪರಿಶೋಧನಾಧಿಕಾರಿ, ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ. ಶ್ರೀ ಎಂ.ಎ. ಪಾಟೀಲ್‌ರವರ ನಿವೃತ್ತಿಯಿಂದ ತೆರವಾದ 

ಹುದ್ದೆ. 

15 | ಶ್ರೀ ವಿ.ಬಿ. ಕುಲಗೋಡ್‌, ಲೆಕ್ಕಾಧಿಕಾರಿ (ಉಗ್ರಾಣ), ಜಂಟಿ ನಿರ್ದೇಶಕರ ಕಛೇರಿ, 
ಲೆಕ್ಕಪರಿಶೋಧನಾಧಿಕಾರಿ, ಮುಖ್ಯ ಅಭಿಯಂತರರ ಕಛೇರಿ, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ , ಬೆಂಗಳೂರು. ವ್ಯವಹಾರಗಳ ಇಲಾಖೆ ಬೆಂಗಳೂರು - ಶ್ರೀ ಮೀರ್‌ 

ಮಹಮದ್‌ ಹುಸೇನ್‌ರವರ ಮುಂಬಡ್ತಿಯಿಂದ 
ತೆರವಾದ ಹುದ್ದೆ 

16 | ಶ್ರೀ ಎನ್‌.ಬಿ. ಸೌದಾಗರ್‌, ಮುಖ್ಯ ಲೆಕ್ಕಪರಿಶೋಧಕರು, ಮಹಾನಗರ ಪಾಲಿಕೆ, 
ಲೆಕ್ಕಪರಿಶೋಧನಾಧಿಕಾರಿ, ಸರ್ಕಾರಿ ಲೆಕ್ಕಪರಿಶೋಧಕರ ಕಛೇರಿ, ಬೆಳಗಾವಿ - ಎಸ್‌.ಆರ್‌. ಕಪಾಲಘಂಟಿರವರ 
ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿವೃತ್ತಿಯಿಂದ ತೆರವಾದ ಹುದ್ದೆ. 

17 | ಶ್ರೀ ಮಹಮದ್‌ ಹುಸೇನ್‌ ಸೂಗೂರ್‌, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬಳ್ಳಾರಿ 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ಶ್ರೀ ಎಸ್‌. ಚಂದ್ರಶೇಖರ್‌ರವರ ಮುಂಬಡ್ತಿಯಿಂದ 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಗುಲ್ಬರ್ಗ. ತೆರವಾದ ಹುದ್ದೆ. 

18 | ಶ್ರೀ ಜಿ. ಶ್ಯಾಮಸುಂದರ ರೆಡ್ಡಿ, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ವರ್ತುಲ, ಚಿತ್ರದುರ್ಗ - ಶ್ರೀ ಮಲ್ಲಯ್ಯರವರ 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಚಿತ್ರದುರ್ಗ. ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 

19 ಶ್ರೀ ಎಂ.ಕೆ. ಶಿವರಾಮು ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ವರ್ತುಲ, ಮಂಡ್ಯ - ಶ್ರೀ ಬಿ. ಕುಪ್ಪೂರ್‌ 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಮೈಸೂರು. ಲಿಂಗಯ್ಯರವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 

20 | ಶ್ರೀ ಟಿ.ಆರ್‌. ಶಿವಪ್ರಸಾದ್‌, ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ 
ಲೆಕ್ಕಪರಿಶೋಧನಾಧಿಕಾರಿ, ಸರ್ಕಾರಿ ಲೆಕ್ಕಪರಿಶೋಧಕರ ಕಛೇರಿ, ವರ್ತುಲ, ಕೋಲಾರ ಶ್ರೀ ಶ್ರೀನಿವಾಸಪ್ಪನವರ 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. ನಿವೃತ್ತಿಯಿಂದ ತೆರವಾದ ಹುದ್ದೆ. 

21 | ಶ್ರೀಮತಿ ಸಿ.ಜಿ. ವಸುಂದರಾ ದೇವಿ ಲೆಕ್ಕಾಧಿಕಾರಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಛೇರಿ 








ಲೆಕ್ಕಪರಿಶೋಧನಾಧಿಕಾರಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ, 
ಕರ್ನಾಟಕ ಸರ್ಕಾರದ ಸಚಿವಾಲಯ, ಬೆಂಗಳೂರು. 





(ಉತ್ತರ), ಯಶವಂತಪುರ, ಬೆಂಗಳೂರು - 
ಶ್ರೀಮತಿ ಆರ್‌. ಗಂಗಾಂಬಿಕೆರವರ ನಿವೃತ್ತಿಯಿಂದ 
ತೆರವಾದ ಹುದ್ದೆ. 





























ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೦೪ ೩೧೫ 

1 2 3 

22 | ಶ್ರೀ ಹೆಚ್‌. ರಾಜಶೇಖರ್‌, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಮೈಸೂರು ದ 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ಶ್ರೀ ಡಿ. ರಘುನಂದನ್‌ರವರ ನಿವೃತ್ತಿಯಿಂದ ತೆರವಾದ 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಮೈಸೂರು. ಹುದ್ದೆ. 

23 | ಶ್ರೀ ಎ.ಎಂ. ಶ್ರೀನಿವಾಸ್‌, ಲೆಕ್ಕಾಧಿಕಾರಿ, ನಿರ್ದೇಶಕರ ಕಛೇರಿ, ತೋಟಗಾರಿಕೆ 
ಲೆಕ್ಕಪರಿಶೋಧನಾಧಿಕಾರಿ, ಸಹಾಯಕ ನಿಯಂತ್ರಕರ ಕಛೇರಿ, ಇಲಾಖೆ, ಲಾಲ್‌ಬಾಗ್‌, ಬೆಂಗಳೂರು - 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, ಮಂಡ್ಯ. ಶ್ರೀ ಕೆ.ಆರ್‌. ರಾಮಮೂರ್ತಿ ರವರ ಮುಂಬಡ್ತಿಯಿಂದ 

ತೆರವಾದ ಹುದ್ದೆ 

24 | ಶ್ರೀ ವೀರಹನುಮಯ್ಯ, ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು- 
ಸರ್ಕಾರಿ ಲೆಕ್ಕಪರಿಶೋಧಕರ ಕಛೇರಿ, ಕೃಷಿ ವಿಶ್ವವಿದ್ಯಾಲಯ ಶ್ರೀ ಮಹದೇವರವರ ವರ್ಗಾವಣೆಯಿಂದ ತೆರವಾದ 
ಜಿ.ಕೆ.ವಿ.ಕೆ, ಬೆಂಗಳೂರು. ಹುದ್ದೆ. 











ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೆಳಕಂಡ ಸಹಾಯಕ ನಿಯಂತ್ರಕರನ್ನು ಅವರ ಹೆಸರಿನ ಮುಂದೆ ತೋರಿಸಿರುವ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 





ಕ್ರಮ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತಿರುವ ಸ್ಥಳ ವರ್ಗಾಯಿಸಿ ನಿಯುಕ್ತಿಗೊಳಿಸಿರುವ ಸ್ಥಳ 
ಸಂಖ್ಯೆ 





1 (ಶ್ರೀ ಟಿ. ಮಲ್ಲಯ್ಯ, 
ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ, 


ಲೆಕ್ಕಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ಚಿತ್ರದುರ್ಗ- 
ಇಲ್ಲಿ ಖಾಲಿ ಇರುವ ಹುದ್ದೆ. 

















ಚಿತ್ರದುರ್ಗ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಪ್ರಭಾಕರ್‌ 
ಪಿ.ಆರ್‌. 790 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 


DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 466 SAS 2003, Bangalore, Dated: 7th May 2004 

In partial modification of Government Notification No. DPAR 241 SAS 2003, dated: 30.12.2003. 
Sri ೧. Kotilingangoud, IAS, (Karnataka-SCS-1978) Managing Director, Karnataka State Industrial 
Investment and Development Corporation Ltd., Bangalore, is permitted to retire from the service under 
rule 16(2) of the AIS (DCRB) Rules, 1958 with effect from 10.05.2004 (forenoon). The Central 
Government have conveyed their approval for waiver of notice period for voluntary retirement under rule 
16(2) 1016, by invoking provisions of rule 3 of AIS (Conditions of Service-Residuary Matters) Rules, 1960, 
vide their letter No.24012/15/2004/AIS-ll, dated: 7/05/2004. 

The Government dues outstanding if any against Sri. P. Kotilingangoud shall be recovered from 
out of retirement benefits admissible to him. 

The Principal Secretary to Government, Commerce & Industries Department, Bangalore, is 
placed in additional charge of Managing Director, KSIIDC, Bangalore, until further orders, vice Sri P. 
Kotilingangoud, retiring from service under rule 16(2) of AIS (DCRB) Rules, 1958. 

By Order and in the name of the Governor of Karnataka, 
S. SELVA KUMAR 
Deputy Secretary to Government, 
Department of Personnel and Administrative Reforms (Services). 

NOTIFICATION No. DPAR 190 SAS 2004, Bangalore, Dated: 5th May 2004 

On return from leave, Shri Sudhir Kumar, IAS (KN 77), is transferred with immediate effect and 
posted until further orders as Additional Resident Commissioner, Karnataka Bhavan, New Delhi, in the 
existing vacancy. 


P.R. 819 


By Order and in the name of the Governor of Karnataka, 
S. SELVA KUMAR 
Deputy Secretary to Government, 
Department of Personnel and Administrative Reforms (Services). 


P.R. 820 


೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೦೪ ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 51 ಎಂಸಿಎಲ್‌ 2004, ಬೆಂಗಳೂರು, ದಿನಾಂಕ: 14ನೇ ಮೇ 2004 
1977ರ ಕರ್ನಾಟಕ ನಾಗರೀಕ ಸೇವಾ (ಪ್ರೊಬೆಷನ್‌) ನಿಯಮಾವಳಿಯ 5(1)(ಎ) ನಿಯಮದಡಿ ಮೈಸೂರು ವೈದ್ಯಕೀಯ 
ಕಾಲೇಜಿನ ಈ ಕೆಳಕಂಡ ಶಿಶುವೈದ್ಯಶಾಸ್ತ್ರ ಉಪನ್ಯಾಸಕರ ಪ್ರೊಬೆಷನ್‌ ಅವಧಿಯನ್ನು ದಿನಾಂಕ: 11.06.2003 ರಿಂದ ವಿಸ್ತರಿಸಿ ಅವರ 
ಹೆಸರಿನ ಮುಂದೆ ಸೂಚಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ತೃಪಿಕರವಾಗಿ ಪೂರೈಸಿದ್ದಾರೆ ಎಂದು ಘೋಷಿಸಲಾಗಿದೆ. 
ಕ್ರ.ಸಂ. ವೈದ್ಯರ ಹೆಸರು ಸೇವೆಗೆ ಸೇರಿದ ದಿನಾಂಕ ಪ್ರೊಬೆಷನ್‌ ಅವಧಿ ಪೂರೈಸಿದ ದಿನಾಂಕ 
1. ಡಾ: ಕೆ. ಮಲ್ಲೇಶ್‌ 11.06.2001 13.11.2003 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 821 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕೃತೋಇ 16 ಕೃಇಮಂ 2004, ಬೆಂಗಳೂರು, ದಿನಾಂಕ: 19ನೇ ಮೇ 2004 
ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ನ ಅಂತರ ನಿಯಮಾವಳಿಯ (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) ಅನುಚ್ಛೇದ 6(ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಎಂ.ಜಿ. ಹಾಲಪ್ಪನವರ್‌, 
ಐ.ಎ.ಎಸ್‌., ಸರ್ಕಾರದ ಕಾರ್ಯದರ್ಶಿ (ಆಹಾರ ಸಂಸ್ಕರಣೆ ಮತ್ತು ಕಟಾವು ತಂತ್ರಜ್ಞಾನ), ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರನ್ನು 
ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌., ಇವರ ಬದಲಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 822 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 102 ಸಅರ 2004, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌ 2004 
ಶ್ರೀ ಎಂ. ಜೈಕುಮಾರ್‌, ಉಪ ನಿರ್ದೇಶಕರು, (ಕನ್ನಡ ಪ್ರಾರೂಪಣಾ) ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
ಇಲಾಖೆ ಇವರಿಗೆ 2003-2004ನೇ ಬ್ಲಾಕ್‌ ಅವಧಿಯಲ್ಲಿ ದಿನಾಂಕ: 6.5.2004 ರಂದು 30 ದಿನಗಳ ಗಳಿಕೆ ರಜೆ ನಗದೀಕರಣವನ್ನು 
ಮಂಜೂರು ಮಾಡಲಾಗಿದೆ. 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 823 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕೃತೋಇ 16 ಕೃಇಮಂ 2004, ಬೆಂಗಳೂರು, ದಿನಾಂಕ: 19ನೇ ಮೇ 2004 
ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತದ ಅಂತರ ನಿಯಮಾವಳಿಯ (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) ಅನುಚ್ಛೇದ 141) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಎಂ.ಜಿ. ಹಾಲಪ್ಪನವರ್‌, 
ಐ.ಎ.ಎಸ್‌., ಸರ್ಕಾರದ ಕಾರ್ಯದರ್ಶಿ (ಆಹಾರ ಸಂಸ್ಕರಣೆ ಮತ್ತು ಕಟಾವು ತಂತ್ರಜ್ಞಾನ), ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರನ್ನು 
ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌., ಇವರ ಬದಲಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 824 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 69 ಸಅರ 2004, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌ 2004 
ಶ್ರೀ ಕೆ. ನಾರಾಯಣನ್‌, ಸರ್ಕಾರದ ಉಪ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು) 
ಇವರಿಗೆ ದಿನಾಂಕ: 1.3.2004 ರಿಂದ 30.3.2004 ರವರೆಗೆ 30 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೦೪ ೩೧೭ 





ಸದರಿ ರಜೆ ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಪುನರ್‌ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 825 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 113 ಸಅರ 2004, ಬೆಂಗಳೂರು, ದಿನಾಂಕ: 30ನೇ ಏಪ್ರಿಲ್‌ 2004 
ಶ್ರೀ ಎಂ.ಎಸ್‌. ಬಾಲಕೃಷ್ಣ, ಸರ್ಕಾರದ ಅಪರ ಕಾರ್ಯದರ್ಶಿ-3, ಕಾನೂನು ಇಲಾಖೆ ಇವರಿಗೆ 2003-2004ನೇ ಬ್ಲಾಕ್‌ 
ಅವಧಿಯಲ್ಲಿ ದಿನಾಂಕ: 8.5.2004 ರಂದು 30 ದಿನಗಳ ಗಳಿಕೆ ರಜೆ ನಗದೀಕರಣವನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 826 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಂಇ 52 ಮುಸೇವಿ 2004, ಬೆಂಗಳೂರು, ದಿನಾಂಕ: 7ನೇ ಮೇ 2004 
ಧಾರ್ಮಿಕ ಧತ್ತಿ ಇಲಾಖೆಯಲ್ಲಿನ ಈ ಕೆಳಕಂಡ ಸಮೂಹ "ಎ' (ಕಿರಿಯಶ್ರೇಣಿ) ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. ವರ್ಗಾವಣೆಗೊಂಡ 
ಅಧಿಕಾರಿಗಳು ವರ್ಗಾಯಿಸಿದ ಸ್ಥಳಕ್ಕೆ ಕೂಡಲೇ ಹಾಜರಾಗಿ ಕಾರ್ಯವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ. 











ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಕೆಲಸ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಿ ನೇಮಿಸಿರುವ ಸ್ಥಳ 

1) ಶ್ರೀಮತಿ ಕಮಲಮ್ಮ ಸಹಾಯಕ ಆಯುಕ್ತರು, ಹೆಚ್‌.ಆರ್‌.ಸಿ.ಇ. 
ಸಹಾಯಕ ಆಯುಕ್ತರು, ಮುಜರಾಯಿ ಕಾಮಗಾರಿಗಳು ಬೆಂಗಳೂರು ನಗರ | ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಛೇರಿ, 
ಸಭಾ ವಲಯ, ಬೆಂಗಳೂರು. ಚಾಮರಾಜನಗರ. ಖಾಲಿ ಇರುವ ಹುದ್ದೆಗೆ. 

2) | ಶ್ರೀ ಬಿ.ಎಸ್‌. ನಲ್ಲಣ್ಣ, ಶ್ರೀಮತಿ ಕಮಲಮ್ಮ ಸಹಾಯಕ ಆಯುಕ್ತರು, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 266 ಮುಸೇವಿ 2003, ದಿನಾಂಕ: | ಮುಜರಾಯಿ ಕಾಮಗಾರಿಗಳು ಬೆಂಗಳೂರು 
2.1.2004 ರಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿನ ನಗರ ಸಭಾ ವಲಯ, ಬೆಂಗಳೂರು. 
ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಯಿಂದ ವರ್ಗಾಯಿಸಿದಂತೆ ಪ್ರತ್ಯೇಕ ವರ್ಗಾವಣೆಯಾದ ಸ್ಥಳಕ್ಕೆ 
ಆದೇಶ ಹೊರಡಿಸಬೇಕಾಗಿರುವ. 

















ಭಾರತ ಸರ್ಕಾರದ ಚುನಾವಣಾ ಆಯೋಗದ ಕಾರ್ಯದರ್ಶಿಯವರ ಪತ್ರ ಸಂಖ್ಯೆ: 437:6:04:ಪಿಎಲ್‌ಎನ್‌-111 ದಿನಾಂಕ: 

29.4.2004 ರನ್ವಯ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಸರೋಜ 
ಪಿ.ಆರ್‌. 827 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಮುಜರಾಯಿ). 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕೃತೋಇ 192 ಕೃಉಇ 2004, ಬೆಂಗಳೂರು, ದಿನಾಂಕ: 20ನೇ ಮೇ 2004 

ಶ್ರೀ ಜಿ. ಪ್ರಕಾಶ್‌, ಕೃಷಿ ನಿರ್ದೇಶಕರು ಹಾಗೂ ಕೃಷಿ ಆಯುಕ್ತರು (ಪ್ರಭಾರ) ರವರನ್ನು ಡಾ: ಇ.ವಿ. ರಮಣ ರೆಡ್ಡಿ, ಈ ಹಿಂದಿನ 
ಕೃಷಿ ಆಯುಕ್ತರ ಬದಲಾವಣೆಯಿಂದ ಖಾಲಿಯಿರುವ ಸ್ಥಾನಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ತೊಗರಿ ಅಭಿವೃದ್ದಿ ಮಂಡಳಿಯ 
ಅಧಿಕಾರಿ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಕೃಷಿ ಆಯುಕ್ತರ ಹುದ್ದೆಯನ್ನು ಭರ್ತಿ ಮಾಡುವವರೆಗೆ ಈ ಅಧಿಸೂಚನೆ ಜಾರಿಯಲ್ಲಿರುತ್ತದೆ. 

ಎಲ್‌. ರಾಜೇಶ್ವರಿ 
ಪಿ.ಆರ್‌. 828 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 207 SAS 2004, Bangalore, Dated: 4th May 2004 

Sri T.Y. Nayaz Ahmed, IAS, (Karnataka-Non-SCS-1982) Managing Director, Karnataka Food and 
Civil Supplies Corporation Ltd., Bangalore, is permitted to retire from the service under rule 16(2) of the 
AIS (DCRB) Rules, 1958 with effect from 04.05.2004 (Afternoon). The Central Government have 
conveyed their approval for waiver of notice period for voluntary retirement under rule 16(2) ibid, by 
invoking provisions of rule 3 of AIS (Conditions of Service-Residuary Matters) Rules, 1960, vide their 
letter No.24012/14/2004/AIS(I), dated: 30.04.2004. 

The Government dues outstanding if any against Sri T.Y. Nayaz Ahmed shall be recovered from 
out of retirement benefits admissible to him. 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೦೪ ಭಾಗ - ೨ 





The Commissioner for Food and Civil Supplies Department, Bangalore, is placed in additional 
charge of the post of Managing Director, Karnataka Food and Civil Supplies Corporation Ltd., Bangalore, 
until further orders,, vice Sri T.Y. Nayaz Ahmed retiring from service under rule 16(2) of AIS (DCRB) 
Rules, 1958. 

By Order and in the name of the Governor of Karnataka, 
K. RAGHURAM BHANDARY 
P.R. 829 Under Secretary to Government, 
Department of Personnel and Administrative Reforms (Services-lIl). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 49 ಗುಅಪ್ರಾ 2004, ಬೆಂಗಳೂರು, ದಿನಾಂಕ: 21ನೇ ಮೇ 2004 

ಅಧಿಸೂಚನೆ ಸಂಖ್ಯೆ: ನಅಇ 26 ಗುಅಪ್ರಾ 2001, ದಿನಾಂಕ: 27.4.2001ರ ಪ್ರಕಾರ ವಾಡಿ-ಶಹಬಾದ್‌ ನಗರ ಯೋಜನಾ 
ಪ್ರಾಧಿಕಾರಕ್ಕೆ ಶ್ರೀ ಅಬ್ದುಲ್‌ ರಹೀಂ ಬಿನ್‌ ಮಹ್ಮದ್‌ ಹುಸೇನ್‌ ಸಾಬ್‌ ಇವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಸದರಿಯವರ 
ಅವಧಿ ದಿನಾಂಕ: 26.4.2004ಕ್ಕೆ ಮುಕ್ತಾಯಗೊಂಡಿರುವುದರಿಂದ, ಇವರ ಸ್ಥಾನದಲ್ಲಿ ಉಪ-ವಿಭಾಗಾಧಿಕಾರಿ, ಯಾದಗೀರ್‌, ಇವರನ್ನು 
ವಾಡಿ-ಶಹಬಾದ್‌ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 830 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಕಂದಾಯ ಸಚಿವಾಲಯ | 
ಅಧಿಸೂಚನೆ ಸಂಖ್ಯೆ: ಕಂಇ 58 ಮುಮೋಸೇ (2) 2003, ಬೆಂಗಳೂರು, ದಿನಾಂಕ: 10ನೇ ಮೇ 2004 

ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32ರ ಪ್ರಕಾರ ಸ್ವತಂತ್ರ ಪ್ರಭಾರದಲ್ಲಿ ಕೇಂದ್ರ ಸ್ಥಾನ ಸಹಾಯಕರಾಗಿ 
ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ಹಿರಿಯ ಉಪ ನೋಂದಣಾಧಿಕಾರಿಗಳಿಗೆ ಅವರುಗಳು ಕೇಂದ್ರ ಸ್ಥಾನ ಸಹಾಯಕರಾಗಿ ಸ್ವತಂತ್ರ 
ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಆರ್‌.ಆರ್‌.ಪಿ ಮತ್ತು ಪಿ.) 
ನಿಯಮಗಳು 1978ರ ನಿಯಮ 2(3)ರ ಪ್ರಕಾರ ಪೂರ್ವಾನ್ವಯವಾಗಿ ಕೇಂದ್ರ ಸ್ಥಾನ ಸಹಾಯಕರ ಹುದ್ದೆಗೆ ಸ್ಥಾನಪನ್ನಾ ಪದೋನ್ನತಿ ನೀಡಿ 
ಈಗ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


















































ಕ್ರ.ಸಂ. ಅಧಿಕಾರಿಗಳ ಹೆಸರು ಕ್ರ.ಸಂ. ಅಧಿಕಾರಿಗಳ ಹೆಸರು 
1 ಬಿ.ಎಲ್‌.ಎಂ. ರಾಜು 14 | ಎಸ್‌.ವಿ. ಹುಕ್ಕೇರಿ 
2 ಎಸ್‌.ಕೆ. ಸಿದ್ದಯ್ಯ 15 ಸಿ.ಐ. ಯರನಾಳ 
3 ನಯಾಜ್‌ ಅಹಮದ್‌ 16 | ಎಸ್‌.ಕೆ. ಟೊಣ್ಣೆ 
4 ಹೆಚ್‌. ಜಲೀಲ್‌ ಸಾಬ್‌ 17 ಸಿ.ಕೆ. ಅಯ್ಯಸ್ವಾಮಿ 
5 ಹೆಚ್‌. ಗುಜ್ಜಾರಪ್ಪ 18 | ವೀರಣ್ಣ ಪತ್ತಾರ 
6 ಎಸ್‌.ಎಂ. ಬಾವಿಕಟ್ಟಿ 19 | ಸಿ. ಪರಮೇಶ್ವರಪ್ಪ 
7 ಬಿ. ಸುರೇಂದ್ರ 20 | ಡಿ. ಕೃಷ್ಣಪ್ಪ 
8 ಕೆ.ಎಸ್‌. ಶಶಿಧರ 21 ಬೋಜನಾಯಕ 
9 ಪಿ.ಸಿ. ನಾಗರಾಜರಾವ್‌ 22 | ಎಂ. ಆನಂದಕುಮಾರ 
10 | ಹೆಚ್‌.ಆರ್‌. ಹವಲ್ಲಾರ್‌ 23 |ಕೆ. ರಾಮಚಂದ್ರ 
11 | ಬಿ.ಪಿ. ಹೋಳೀಚೆ 24 | ಶಿವರಾಮಯ್ಯ 
12 | ಕೆ.ಎಸ್‌. ಗುರುಮೂರ್ತಿ 25 | ಸಿ.ಐ. ಮುದುಕಾಮಠ 
13 | ಎಸ್‌. ಜವರಯ್ಯ 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜಿ. ನಾರಾಯಣ 
ಪಿ.ಆರ್‌. 831 ಪೀಠಾಧಿಕಾರಿ, ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕು. 
HIGH COURT OF KARNATAKA 
NOTIFICATION No. GOB(1)2/2004, Bangalore, Dated: 20th May 2004 
PART-l 

Sri Aswathanarayana, Addl. Civil Judge (Sr.Dn.), Ramanagaram, is transferred and posted as Pri. 
Civil Judge (Sr.Dn.) and JMFC., Ramanagaram (Vice Sri D.S. Muttur - Promoted), in the interest of public 
service, to take effect immediately. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೦೪ ೩೧೯ 





PART-II 

The Presiding Officer of the Court of Prl. Civil Judge (Sr.Dn.) and JMFC., Ramanagaram, is 
concurrently appointed as the Presiding Officer of the Court of Addl. Civil Judge (Sr.Dn.) Ramanagaram, 
with immediate effect and until further orders. 

By Order of the High Cour, 
N. ANANDA 
P.R. 832 Registrar General. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ನಅಇ 156 ಮೈಅಪ್ರಾ 2003 (ಭಾಗ), ಬೆಂಗಳೂರು, ದಿನಾಂಕ: 25ನೇ ಮೇ 2004 

ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಲೋಣ 39 ಸೇಸಎ 2004, ದಿನಾಂಕ: 20.02.2004 ರಲ್ಲಿ ಶ್ರೀ ಎಸ್‌. 
ನಾಗರಾಜ, ಸಹಾಯಕ ಕಾರ್ಯಪಾಲಕ ಇಂಜಿನೀಯರ್‌, ಇವರ ಸೇವೆಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಹಾಯಕ 
ಕಾರ್ಯಪಾಲಕ ಇಂಜಿನೀಯರ್‌ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ವೈ.ಸಿ. ಕಾಳೇಗೌಡ, ಇವರ ಸ್ಥಾನಕ್ಕೆ ನೇಮಿಸಲು ಸದರಿಯವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿರುತ್ತಾರೆ. ಅದರಂತೆ ಶ್ರೀ ಎಸ್‌. ನಾಗರಾಜ, ಸಹಾಯಕ ಕಾರ್ಯಪಾಲಕ 
ಇಂಜಿನೀಯರ್‌ (ನೇಮಕಾತಿ ನಿರೀಕ್ಷಣೆಯಲ್ಲಿ, ಇವರನ್ನು ಶ್ರೀ ವೈ.ಸಿ. ಕಾಳೇಗೌಡ, ಸಹಾಯಕ ಕಾರ್ಯಪಾಲಕ ಇಂಜಿನೀಯರ್‌, ಇವರ 
ಸೇವೆಯನ್ನು ಜಲಸಂಪನ್ಮೂಲ ಇಲಾಖಿಗೆ ನೀಡಿರುವುದರಿಂದ ಸದರಿ ಶ್ರೀ ವೈ.ಸಿ. ಕಾಳೇಗೌಡ, ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮರುಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 833 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ | 
ಅಧಿಸೂಚನೆ ಸಂಖ್ಯೆ: ಆನಾಸ 53 ಸಲಫ 2004, ಬೆಂಗಳೂರು, ದಿನಾಂಕ: 24ನೇ ಮೇ 2004 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಓಬಿ (0 4(2)/2004, ದಿನಾಂಕ: 15.4.2004 ರಲ್ಲಿ ಕರ್ನಾಟಕ 
ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬೆಂಗಳೂರು, ಇಲ್ಲಿನ ರಿಜಿಸ್ಟಾರ್‌ ಮತ್ತು ಆಡಳಿತಾಧಿಕಾರಿ ಹುದ್ದೆಗೆ ನಿಯೋಜನೆ ಮೇಲೆ 
ನೇಮಿಸಲು ಶ್ರೀಮತಿ ಶ್ರೀದೇವಿ ಎಸ್‌. ಅಂಗಡಿ, 2ನೇ ಅಪರ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ), ಇವರ ಸೇವೆಯನ್ನು ಸರ್ಕಾರದ ವಶಕ್ಕೆ 
ನೀಡಲಾಗಿದೆ. ಆದ್ದರಿಂದ, ಶ್ರೀಮತಿ ಶ್ರೀದೇವಿ ಎಸ್‌. ಅಂಗಡಿ, 2ನೇ ಅಪರ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ), ಇವರನ್ನು ರಿಜಿಸ್ಟಾರ್‌ 
ಮತ್ತು ಆಡಳಿತಾಧಿಕಾರಿಗಳು, ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬೆಂಗಳೂರು, ಇಲ್ಲಿ ಕಾರ್ಯ ನಿರ್ವಹಿಸಲು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರುನೇಮಕ ಮಾಡಲಾಗಿದೆ. 

2. ಅಲ್ಲದೆ, ಶ್ರೀ ಹಳ್ಳಿ ಮೈಸೂರು ರಾಮಕೃಷ್ಣಯ್ಯ ಶ್ರೀನಿವಾಸ್‌, ಇವರ ಸೇವೆಯನ್ನು ರಾಜ್ಯ ಆಯೋಗದ ರಿಜಿಸ್ಟಾರ್‌ ಮತ್ತು 
ಆಡಳಿತಾಧಿಕಾರಿ ಹುದ್ದೆಯಿಂದ ಬಿಡುಗಡೆ ಮಾಡಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಸ್‌. ವಿಶ್ವೇಶ್ವರಯ್ಯ 


ಪಿ.ಆರ್‌. 834 ಪೀಠಾಧಿಕಾರಿ, ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
LAW SECRETARIAT 


NOTIFICATION No. LAW 37 LAC 2004, Bangalore, Dated: 21st May 2004 
The following Civil Judges (Junior Division) are discharged from service with immediate effect 
under rule 5(1) (b) of the Karnataka Civil Services (Probation) Rules, 1977 as they are not suitable to hold 
the posts to which they have been appointed: 
1. Sri Nataraj C. Dhulappanavar, 
Civil Judge (Jr.Dn.) and JMFC, Kollegal, Mysore District, (Now under orders of transfer as Civil 
Judge (Jr.Dn.) 00D Leave Reserve, High Court of Karnataka, Bangalore. 
2. Sri Srikant Appasaheb Kabburkar, 
Civil Judge (Jr.Dn.) and JMFC, Navalgund, Dharwad District. 
3. Sri K.B. Krishna Murthy, 
Civil Judge (Jr.Dn.) and JMFC, Mundargi, Gadag District. 
4. Sri Venkatesh R. Bhagat, 
Civil Judge (Jr.Dn.) and JMFC, Channarayapatna, Hassan District. 
5. Sri M. Venkataravanappa, 
Civil Judge (Jr.Dn.) and JMFC, Sedam, Gulbarga District. 
6. Sri Ankalkoti Rajendra Shanthappa, 
Civil Judge (Jr.Dn.) 00D as, Registrar, Court of Small Causes, Bangalore. 
































೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೩, ೨೦೦೪ ಭಾಗ - ೨ 








7. Sri Sharana Kumar C.S., 
Prl. Civil Judge (Jr.Dn.) and JMFC, Chikkodi, Belgaum District. 
8. Sri A. Lourdu Mariyappa, 
Civil Judge (Jr.Dn.) and JMFC, Aland, Gulbarga District. 
By Order and in the name of the Governor of Karnataka, 
A.P. RAMAKRISHNA 
P.R. 835 Under Secretary to Government (1/0), Law Department (Administration-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 26 ಸೇಇಮು 2004, ಬೆಂಗಳೂರು, ದಿನಾಂಕ: 17ನೇ ಮೇ 2004 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 153 ಸೇಇಮು 2003, ದಿನಾಂಕ: 31.12.2003 ರನ್ವಯ ದಿನಾಂಕ: 31.03.2004 ರಂದು 58 
ವರ್ಷಗಳ ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಡಾ: ಎಂ.ಎಸ್‌. ಜಂಗೆ, ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳು ಇವರಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 15 ಎಸ್‌ಆರ್‌ಎಸ್‌ 97 ದಿನಾಂಕ: 20.09.1997 ರನ್ವಯ ನಿವೃತ್ತಿ 
ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಟ ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 
118-ಎ (1) ರಡಿ ಹಾಗೂ ಉಪನಿಯಮ (2)ರ ವ್ಯಾಪ್ತಿಗೊಳಪಟ್ಟು ನಗಧೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 837 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 240 ಸೆಅಸೆ 2004, ಬೆಂಗಳೂರು, ದಿನಾಂಕ: 19ನೇ ಮೇ 2004 
ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, (ತೋಟಗಾರಿಕೆ) ಕೃಷಿ ಮತ್ತು ತೋಟಗಾರಿಕೆ 
ಇಲಾಖೆ, ಬೆಂಗಳೂರು ಇವರಿಗೆ ದಿನಾಂಕ: 24.05.2004 ರಿಂದ 22.06.2004ರ ವರೆಗೆ (ಉದಿಸೆಲ) ಒಟ್ಟು 30 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. ಹಾಗೂ ರಜೆಯ ಮೊದಲು ದಿನಾಂಕ: 23.05.2004 ಬರುವ ಸಾರ್ವತ್ರಿಕ ರಜೆಯನ್ನು 
ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 
ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌, ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕೃಷಿ ಮತ್ತು 
ತೋಟಗಾರಿಕೆ ಇಲಾಖೆ, ಬೆಂಗಳೂರು, ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, (ತೋಟಗಾರಿಕೆ), ಕೃಷಿ ಮತ್ತು ತೋಟಗಾರಿಕೆ 
ಇಲಾಖೆ, ಬೆಂಗಳೂರು ಈ ಹುದ್ದೆಯ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌, ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
(ತೋಟಗಾರಿಕೆ) ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಬೆಂಗಳೂರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ಕುಮಾರಸ್ವಾಮಿ 
ಪಿ.ಆರ್‌. 838 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 29 ಸಅಸೇ 2004, ಬೆಂಗಳೂರು, ದಿನಾಂಕ: 18ನೇ ಮೇ 2004 
ಶ್ರೀ ಎಸ್‌.ಆರ್‌. ಹಿರೇಮಠ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಆಡಳಿತ 
ಸುಧಾರಣೆ) ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರು ದಿನಾಂಕ: 12.2.2004 ರಿಂದ 7.3.2004 ರವರೆಗೆ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯಲ್ಲಿ ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 
8(15)(ಎಫ್‌)ರ ಅನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 839 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 30 ಸಅರ 2004, ಬೆಂಗಳೂರು, ದಿನಾಂಕ: 13ನೇ ಮೇ 2004 
ಶ್ರೀ ಬಿ.ಎಲ್‌. ಸಿದ್ದಯ್ಯ, ಉಪ ನಿರ್ದೇಶಕರು, ಯೋಜನಾ ಇಲಾಖೆ ಇವರಿಗೆ 2003-2004ನೇ ಬ್ಲಾಕ್‌ ಅವಧಿಯಲ್ಲಿ ದಿನಾಂಕ: 
1.3.2004 ರಂದು 30 ದಿನಗಳ ಗಳಿಕೆ ರಜೆ ನಗದೀಕರಣವನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 840 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 

















